CPMG/KA/ BG-GPO/13/2003-2005 


ವಿಶ್ವಮಾನವ ವರ್ಷ 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಜೂನ್‌ ೧೭, ೨೦೦೪ (ಜೇಷ್ಠ ೨೭, ಶಕ ವರ್ಷ ೧೯೨೬) 


ಸಂಪುಟ ೧೩೯ 








ಸಂಚಿಕೆ ೨೫ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ತು) 4:2002-03, ದಿನಾಂಕ: 1ನೇ ಜೂನ್‌ 2004 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆಯು ಕಂಇ 70 
ಭೂಸ್ವಾತು 2003, ದಿನಾಂಕ: 2.1.2004 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂಸ್ವಾಧೀನ ಶಾಖೆ ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 16.1.2004 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 1 ರಿಂದ 5 ವರೆಗೆ ಭಾಗ-6 
ನಂ.35 ರಲ್ಲಿ ಕಣಕುಪ್ಪೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 


ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 




































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಹೆಬ್ಬೂರು ಗ್ರಾಮ: ಕಣಕುಪ್ಪೆ 
ಕ್ರ; 6(1) ರಂತೆ ಪ್ರಕಟವಾಗಿರುವುದು 6(1) ತಿದ್ದುಪಡಿಯಾಗಿರುವುದು 
ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1. 76 ಖರಾಜು (ಖುಷ್ಕಿ 0-35 76 ಖರಾಬು (ಖುಷ್ಕಿ 0-35 
ಘೋಷ್ಟಾರೆ 
6(1) ನಂತೆ ಪ್ರಕಟವಾಗಿರುವುದು 6(1) ತಿದ್ದುಪಡಿಯಾಗಿರುವುದು 
ಗ್ರಾಮ ಖುಷ್ಕಿ ಒಟ್ಟು ಗ್ರಾಮ ಖುಷ್ಕಿ ತರಿ ಒಟ್ಟು 
ಪಿ.ಆರ್‌ . 155 ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ನಾಲಾ ವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಸೂಚನೆ ನಂ: ಎಲ್‌ಆರ್‌ಎಫ್‌:ಸಿಆರ್‌-3/2004-05, ದಿನಾಂಕ: 1ನೇ ಜೂನ್‌ 2004 
ವಿಷಯ: ಮೆ: ಎಂ.ಎಸ್‌. ರಾಮಯ್ಯ ಡೆವಲಪರ್ಸ್‌ ಅಂಡ್‌ ಬಿಲ್ಡರ್ಸ್‌ ಪ್ರೆ. ಲಿಮಿಟೆಡ್‌, ನಂ: ಡಿ-4, ಯೂನಿಟಿ 
ಬಿಲ್ಡಿಂಗ್‌, ಜೆ.ಸಿ. ರಸ್ತೆ, ಬೆಂಗಳೂರು ರವರು ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರ ಹೋಬಳಿ, 
ಪಟ್ಟಂದೂರು ಗ್ರಾಮದ ಸ.ನಂ: 120 ರಲ್ಲಿ 3-03 ಎಕರೆ ಹಾಗೂ ಸ.ನಂ: 133 ರಲ್ಲಿ 2-38 1/2 ಗುಂಟೆ ಒಟ್ಟು 
6-01 1/2 ಎಕರೆ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ 


ಕೋರಿರುವ ಬಗ್ಗೆ A 


( ೩೭೬ ) 


೩೭೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೭, ೨೦೦೪ ಬಾಗ - ೬ 





ಮೆ: ಎಂ.ಎಸ್‌. ರಾಮಯ್ಯ ಡೆವಲಪರ್ಸ್‌ ಅಂಡ್‌ ಬಿಲ್ದರ್ಸ್‌ ಪ್ರೈ. ಲಿಮಿಟೆಡ್‌, ನಂ: ಡಿ-4, ಯೂನಿಟಿ ಬಿಲ್ಲಿಂಗ್‌, ಜೆ.ಸಿ. ರಸ್ತೆ, 
ಬೆಂಗಳೂರು ರವರು ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌. ಪುರ ಹೋಬಳಿ, ಪಟ್ಟಂದೂರು ಗ್ರಾಮದ ಸ.ನಂ: 120 ರಲ್ಲಿ 3-03 
ಎಕರೆ ಹಾಗೂ ಸ.ನಂ: 133 ರಲ್ಲಿ 2-38 1/2 ಗುಂಟೆ ಒಟ್ಟು 6-01 1/2 ಎಕರೆ ಜಮೀನನ್ನು ಕೈಗಾರಿಕಾ (ಸಾಫ್ಟ್‌ವೇರ್‌) ಉದ್ದೇಶಕ್ಕಾಗಿ 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಮಾಡಿರುವ ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು ನಮೂನೆ-15ಎಎ 
ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ಉತ್ತರ ಉಪವಿಭಾಗ, ರವರ ಪತ್ರದ ನಂ: ಎಲ್‌ಆರ್‌ಎಫ್‌/ 
ಸಿಆರ್‌-28/04-05, ದಿನಾಂಕ: 18.05.2004 ರಲ್ಲಿ ಪ್ರಸ್ತಾಪಿತ ಗ್ರಾಮಗಳು ಮೇಲ್ಕಂಡ ಸ.ನಂ: 120 ರಲ್ಲಿ 3-03 ಎಕರೆ ಹಾಗೂ 
ಸ.ನಂ:133 ರಲ್ಲಿ 2-38 1/2 ಗುಂಟೆ ಒಟ್ಟು 6-01 1/2 ಎಕರೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 
1961ರ ಕಲಂ 109 (1) (1) ರಡಿ ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ಅಸಿಸ್ಟೆಂಟ್‌ ರಿಜಿಸ್ಟ್ರಾರ್‌, ಕರ್ನಾಟಕ ಕಂಪನೀಸ್‌, ಬೆಂಗಳೂರು ಕಛೇರಿಯಲ್ಲಿ ದಿನಾಂಕ: 28.07.2002 ರಂದು 
ನೋಂದಾಯಿಸಲ್ಪಟ್ಟಿದೆ. ಖಾತೆದಾರರಿಂದ ಜಮೀನು ಖರೀದಿಸಲು ಒಪ್ಪಂದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಕೈಗಾರಿಕಾ (ಸಾಫ್ಟ್‌ವೇರ್‌) ಉದ್ದೇಶಕ್ಕೆ 4 ಯುನಿಟ್‌ಗಳವರೆಗೆ 
ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109 () (1) ಮತ್ತು 
ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಪೂರ್ವ 
ತಾಲ್ಲೂಕು, ಕೆ.ಆರ್‌. ಪುರ ಹೋಬಳಿ, ಪಟ್ಟಂದೂರು ಗ್ರಾಮದ ಸ.ನಂ: 120 ರಲ್ಲಿ 3-03 ಎಕರೆ ಹಾಗೂ ಸ.ನಂ: 133 ರಲ್ಲಿ 2-38 1/2 
ಗುಂಟೆ ಒಟ್ಟು 6-01 1/2 ಎಕರೆ ಜಮೀನನ್ನು ಮೆ: ಎಂ.ಎಸ್‌. ರಾಮಯ್ಯ ಡೆವಲಪರ್ಸ್‌ ಅಂಡ್‌ ಬಿಲ್ಡರ್ಸ್‌ ಪ್ರೆ. ಲಿಮಿಟೆಡ್‌, ನಂ: ಡಿ-4, 
ಯೂನಿಟಿ ಬಿಲ್ಲಿಂಗ್‌, ಜೆ.ಸಿ. ರಸ್ತೆ, ಬೆಂಗಳೂರು ರವರಿಗೆ ಕೈಗಾರಿಕಾ (ಸಾಫ್ಟ್‌ವೇರ್‌) ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961 ಕಲಂ (1 (1) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ: ಶಾಇ 47 ಶಾಸನ 2001 ಬೆಂಗಳೂರು 
ದಿನಾಂಕ: 23.04.2003 ರಂತೆ ಶೈಕ್ಷಣಿಕ ಮತ್ತು ಚಾರಿಟಬಲ್‌ ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿದೆ 
ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೇ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ ಮೂಲಕ ಈ ಕಚೇರಿಗೆ ಲಿಖಿತವಾಗಿ 
ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 ಪೆಯಿಡ್‌ ಆಫ್‌ ಷೇರು 
ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ 
ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತು ಪಡಿಸಿ ಬೇರೆ ರೀತ್ಯಾ ವರ್ಗಾಯಿಸಬಾರದು. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ವಿದ್ಯಾ ಸಂಸ್ಥೆಗೆ ಉಪಯೋಗಿಸಿಕೊಳ್ಳಲು ಭೂ 
ಬದಲಾವಣೆಯ ಅವಶ್ಯಕತೆ ಇದ್ದಲ್ಲಿ ಭೂ ಬದಲಾವಣೆ ಮಾಡಿಕೊಳ್ಳತಕ್ಕದ್ದು. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ 
ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ., ಒ.ಡಿ.ಪಿ. ಮತ್ತು ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ 
ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದು ಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಖಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 


ಪಿ.ಆರ್‌ . 158 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ)., ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ನಂ: ಎಲ್‌ಆರ್‌ಎಫ್‌/ಸಿಆರ್‌-65/2003-04, ದಿನಾಂಕ: 4ನೇ ಜೂನ್‌ 2004 
ವಿಷಯ: ಗಿಪ್ಪರ್‌ ಎಜುಕೇಷನ್‌ ಅಂಡ್‌ ರೀಸರ್ಚ್‌ (ಜಿ.ಇ.ಎ.ಆರ್‌) ಪೌಂಡೇಷನ್‌ ಸಂಸ್ಥೆಯವರು ಸರ್ಜಾಪುರ ರಸ್ತೆ, 
ದೊಡ್ಡಕನ್ನಲ್ಲಿ ಬೆಂಗಳೂರು ರವರು ಬೆಂಗಳೂರು ಪೂರ್ವ ತಾಲ್ಲೂಕು ವರ್ತೂರು ಹೋಬಳಿ, ದೊಡ್ಡಕನ್ನಲ್ಲಿ 
ಗ್ರಾಮದ ಸ.ನಂ.143 ರಲ್ಲಿ 2-00 ಎಕರೆ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ 
ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ. 


ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜೂನ್‌ ೧೭, ೨೦೦೪ ೩೭೯ 





ಗಿಪ್ಪರ್‌ ಎಜುಕೇಷನ್‌ ಅಂಡ್‌ ರೀಸರ್ಚ್‌ (ಜಿ.ಇ.ಎ.ಆರ್‌) ಪೌಂಡೇಷನ್‌ ಸಂಸ್ಥೆಯವರು ಸರ್ಜಾಪುರ ರಸ್ತೆ, ದೊಡ್ಡಕನ್ನಲ್ಲಿ 
ಬೆಂಗಳೂರು ರವರು ಬೆಂಗಳೂರು ಪೂರ್ವ ತಾಲ್ಲೂಕು ವರ್ತೂರು ಹೋಬಳಿ, ದೊಡ್ಡಕನ್ನಲ್ಲಿ ಗ್ರಾಮದ ಸ.ನಂ.143 ರಲ್ಲಿ 2-00 ಎಕರೆ 
ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ (ಎಜುಕೇಷನ್‌ ಪಾರ್ಕ್‌, ಮ್ಯೂಜಿಯಂ) ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 
ಮಾಡಿರುವ ಬೇಡಿಕೆ ಹಾಗೂ ಖರೀದಿಸಲು ಮಾಡಿರುವ ಬೇಡಿಕೆ ಹಾಗೂ ನಮೂನೆ 15 ಮತ್ತು ನಮೂನೆ 15ಎಎ ರಲ್ಲಿ ನೀಡಿದ ಮಾಹಿತಿ 
ಅನುಸರಿಸಿ ಉಪ ವಿಭಾಗಾಧಿಕಾರಿಗಳು ಬೆಂಗಳೂರು ಉತ್ತರ ಉಪವಿಭಾಗ ರವರ ಪತ್ರದ ಸಂಖ್ಯೆ ರವರ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌/ 
ಸಿಆರ್‌-27/04-05 ದಿನಾಂಕ: 10.5.2004 ರಲ್ಲಿ ಪ್ರಸ್ತಾಪಿತ ದೊಡ್ಡಕನ್ನಲ್ಲಿ ಗ್ರಾಮದ ಸ.ನಂ.143 ರಲ್ಲಿ 2-00 ಎಕರೆ ಜಮೀನನ್ನು 
ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1) ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಸಂಸ್ಥೆಯು 1522/96-97 ರಂತೆ ದಿನಾಂಕ: 19.9.1996 ರಂದು ನೋಂದಾಯಿಸಲ್ಪಟ್ಟಿದೆ. ಖಾತೆದಾರರಿಂದ ಜಮೀನು 
ಖರೀದಿಸಲು ಒಪ್ಪಂದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 
ಪ್ರಸ್ತಾಪಿತ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಾವಳಿಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 ರಡಿ ಶಿಕ್ಷಣ ಸಂಸ್ಥೆ ಸ್ಥಾಪನೆಗೆ 4 ಯುನಿಟ್‌ಗಳಿದ್ದು ಜಮೀನು ಹೊಂದಲು 
ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ ಕಲಂ 109(1) (11) ಮತ್ತು 
ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ನಿಯಮ 1996ರ 38ಬಿ (2) (ಎ) ಮತ್ತು (ಬಿ) ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961ರ ಕಲಂ 63, 79ಎ 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಪೂರ್ವ ತಾಲ್ಲೂಕು ವರ್ತೂರು 
ಹೋಬಳಿ, ದೊಡ್ಡಕನ್ನಲ್ಲಿ ಗ್ರಾಮದ ಸ.ನಂ.143 ರಲ್ಲಿ 2-00 ಎಕರೆ ಜಮೀನನ್ನು ಗಿಪ್ಪರ್‌ ಎಜುಕೇಷನ್‌ ಅಂಡ್‌ ರೀಸರ್ಚ್‌ (ಜಿ.ಇ.ಎ.ಆರ್‌) 
ಪೌಂಡೇಷನ್‌ ಸಂಸ್ಥೆಯವರು ಸರ್ಜಾಪುರ ರಸ್ತೆ, ದೊಡ್ಡಕನ್ನಲ್ಲಿ ಬೆಂಗಳೂರು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 
1961 ಕಲಂ 109(1) (11) ರಡಿ ಹಾಗೂ ಸರ್ಕಾರದ ಅಧಿಸೂಚನೆ ತಿದ್ದುಪಡಿ ಸಂಖ್ಯೆ: ಶಾಇ 47 ಶಾಸನ 2001, ಬೆಂಗಳೂರು ದಿನಾಂಕ: 
23.4.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳವರೆಗೆ ಜಮೀನನ್ನು ನೀಡಲು ಅವಕಾಶ ಕಲ್ಪಿಸಿದೆ. ಈ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ಅನುಮತಿ ನೀಡಿದೆ. 
ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೇ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ಲಿಖಿತ ಮಾಹಿತಿಯನ್ನು ತಹಶೀಲ್ದಾರ್‌ ರವರ ಮುಖಾಂತರ ಈ 
ಕಛೇರಿಗೆ ನೀಡತಕ್ಕದ್ದು A 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1956 ಕಲಂ 38 ರಲ್ಲಿ ಹೇಳಿರುವಂತೆ ಶೇಕಡ 55 ಪೇಯಿಡ್‌ ಆಫ್‌ ಷೇರು 
ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ 
ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತು ಪಡಿಸಿ ಬೇರೆ ರೀತಿ ವರ್ಗಾವಣೆ ಮಾಡಬಾರದು. 
3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ 
ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 
4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ., ಒ.ಡಿ.ಪಿ. ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
6. ಈ ಅನುಮತಿಯು ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರವಾಗಿರುತ್ತದೆ. ಬೇರೆ ಕಾಯ್ದೆಗಳ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 


ಪಿ.ಆರ್‌ . 159 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ)., ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ನಂ: ಎಲ್‌ಆರ್‌ಎಫ್‌/ಸಿಆರ್‌-159/2003-04, ದಿನಾಂಕ: 28ನೇ ಏಪ್ರಿಲ್‌ 2004 
ವಿಷಯ: ಭೀಮಾ ಚಾರಿಟೇಬಲ್‌ ಟ್ರಸ್ಟ್‌, ನಂ.7-4, 6ನೇ ಕ್ರಾಸ್‌, 6ನೇ ಮುಖ್ಯ ರಸ್ತೆ, ಯಲ್ಲಪ್ಪ ಗಾರ್ಡನ್‌, ಬನಶಂಕರಿ, 
3ನೇ ಹಂತ, ಬೆಂಗಳೂರು-85 ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು ಉತ್ತರಹಳ್ಳಿ ಹೋಬಳಿ, ಹೊಸಕೆರೆಹಳ್ಳಿ 
ಗ್ರಾಮದ ಸರ್ವೆ ನಂ.52 ರಲ್ಲಿ 1-00 ಎಕರೆ/ಗುಂಟೆ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 
ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಶಾಸ:47:ಶಾಸನ:2001, ಬೆಂಗಳೂರು, ದಿನಾಂಕ: 23.4.2003. 
2) ಭೀಮಾ ಚಾರಿಟೇಬಲ್‌ ಟ್ರಸ್ಟ್‌ ರವರ ಮನವಿ ದಿನಾಂಕ: 15.11.2003. 
3) ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ರವರ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌:(109):ಸಿಆರ್‌-34/03-04, 
ದಿನಾಂಕ: 10.2.2004. 


೩೮೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೭, ೨೦೦೪ ಬಾಗ - ೬ 





ಭೀಮಾ ಚಾರಿಟೇಬಲ್‌ ಟ್ರಸ್ಟ್‌, ನಂ.7-4, 6ನೇ ಕ್ರಾಸ್‌, 6ನೇ ಮುಖ್ಯ ರಸ್ತೆ, ಯಲ್ಲಪ್ಪ ಗಾರ್ಡನ್‌, ಬನಶಂಕರಿ, 3ನೇ ಹಂತ, 
ಬೆಂಗಳೂರು-85 ರವರು ಬೆಂಗಳೂರು ದಕ್ಷಿಣ ತಾಲ್ಲೂಕು ಉತ್ತರಹಳ್ಳಿ ಹೋಬಳಿ, ಹೊಸಕೆರೆಹಳ್ಳಿ ಗ್ರಾಮದ ಸರ್ವೆ ನಂ.52 ರಲ್ಲಿ 1-00 
ಎಕರೆ/ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 ರಡಿ ಖರೀದಿಸಲು ಮಾಡಿರುವ 
ಬೇಡಿಕೆ ಹಾಗೂ ನಮೂನೆ 15ಎ ಮತ್ತು ನಮೂನೆ 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ರವರ 
ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌:(109):ಸಿಆರ್‌-34/03-04, ದಿನಾಂಕ: 10.2.2004 ರಲ್ಲಿ ಪ್ರಸ್ತಾಪಿತ ಗ್ರಾಮಗಳು ಮೇಲ್ಕಂಡ ಸರ್ವೆ ನಂ.52 
ರಲ್ಲಿ 1-00 ಎಕರೆ/ಗುಂಟೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1) (11) ರಡಿ 
ವಿನಾಯ್ತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ಉಪ ನೋಂದಣಾಧಿಕಾರಿಗಳ ಕಛೇರಿ, ಕೆಂಗೇರಿ ಉಪನೋಂದಣಾ ಕಛೇರಿಯಲ್ಲಿ ದಿನಾಂಕ: 10.11.2003 
ರಂದು ನೋಂದಾಯಿಸಲ್ಪಟ್ಟಿದೆ. ಖಾತೆದಾರರಿಂದ ಜಮೀನು ಖರೀದಿಸಲು ಒಪ್ಪಂದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌.) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರ ಪ್ರಕಾರ ಚಾರಿಟೇಬಲ್‌ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ ಜಮೀನು 
ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109 (1) (11) ಮತ್ತು ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕು ಉತ್ತರಹಳ್ಳಿ 
ಹೋಬಳಿ, ಹೊಸಕೆರೆಹಳ್ಳಿ ಗ್ರಾಮದ ಸರ್ವೆ ನಂ.52 ರಲ್ಲಿ 1-00 ಎಕರೆ/ಗುಂಟೆ ಜಮೀನನ್ನು ಭೀಮಾ ಚಾರಿಟೇಬಲ್‌ ಟ್ರಸ್ಟ್‌, ಬೆಂಗಳೂರು 
ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಕಲಂ 109(1) (11) ರಡಿ ಹಾಗೂ ಸರ್ಕಾರದ 
ಅಧಿಸೂಚನೆ ತಿದ್ದುಪಡಿ ಸಂಖ್ಯೆ: ಶಾಣ 47 ಶಾಸನ 2001, ಬೆಂಗಳೂರು ದಿನಾಂಕ: 23.4.2003 ರಂತೆ ಚಾರಿಟೇಬಲ್‌ ಉದ್ದೇಶಕ್ಕೆ 2 
ಯುನಿಟ್‌ಗಳವರೆಗೆ ಜಮೀನನ್ನು ನೀಡಲು ಅವಕಾಶ ಕಲ್ಪಿಸಿದೆ. ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೇ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಕೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1956 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 ಪೇಯಿಡ್‌ ಆಫ್‌ ಷೇರು 
ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ 
ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತು ಪಡಿಸಿ ಸದರಿ ಜಮೀನನ್ನು ಬೇರೆ ರೀತಿ ವರ್ಗಾವಣೆ 
ಮಾಡಬಾರದು. 

3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ 
ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. 

4. ಈ ಜಮೀನು ನಗರಾಭಿವೃದ್ದಿ ಪ್ರಾಧಿಕಾರ ಸಿ.ಡಿ.ಪಿ., ಒ.ಡಿ.ಪಿ. ಮತ್ತು ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ 
ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ 
ಭೂಮಿಯನ್ನು ಖಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

6. ಈ ಅನುಮತಿಯು ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ ಕಾನೂನುಗಳಿಗೆ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಗಳಡಿ ಅಗತ್ಯತ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

7. ಪ್ರಶ್ನಿತ ಜಮೀನು ರೀಜಿನಲ್‌ ಪಾರ್ಕ್‌ ವಲಯದಲ್ಲಿದ್ದು, ಭೂ ಪರಿವರ್ತನೆ ಬಗ್ಗೆ, ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದಿಂದ ಭೂ 
ಬದಲಾವಣೆ ಬಗ್ಗೆ ಅನುಮತಿ ಪಡೆಯತಕ್ಕದ್ದು. 

8. ಪ್ರಶ್ನಿತ ಜಮೀನು ಭೂ ಸ್ವಾಧೀನಕ್ಕೆ ಒಳಪಟ್ಟಲ್ಲಿ ಈ ಆದೇಶವು ಅನ್ವಯವಾಗುವುದಿಲ್ಲ. 
ಪ್ರಶ್ನಿತ ಜಮೀನಿನ ಭೂ ಮಂಜೂರಾತಿ ಬಗ್ಗೆ ವಿವಾದವು ಕಂಡು ಬಂದಲ್ಲಿ ಈ ಆದೇಶವು ಅನ್ವಯವಾಗುವುದಿಲ್ಲ. 


. 160 ವಿಶೇಷ ಜಿಲ್ಲಾಧಿಕಾರಿಗಳು (ಕಂ)., ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ತಿದ್ದುಪಡಿ ಅಧಿಸೂಚನೆ 
ನಂ: ಎಲ್‌ಎಕ್ಯೂ:ಎಸ್‌ಆರ್‌:4:2003-04, ದಿನಾಂಕ: 28ನೇ ಮೇ 2004 
ಈ ಕಾರ್ಯಾಲಯದ ದಿನಾಂಕ: 20.1.2004ರ ರದ್ದಿಯಾತಿ ಅಧಿಸೂಚನೆಯಲ್ಲಿ ಕಲಂ 4(1)ರ ಪ್ರಾಥಮಿಕ ಅಧಿಸೂಚನೆ 
ದಿನಾಂಕ: 19.5.2003ರ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ ಎಂದು ಪ್ರಕಟವಾಗಿದೆ. ಸದರಿ ದಿನಾಂಕವನ್ನು 19.07.2003 ಎಂದು 
ಓದಿಕೊಳ್ಳತಕ್ಕದ್ದು. 
ಪಿ.ಆರ್‌ . 162 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


೬ 
( 
ಲ 


ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜೂನ್‌ ೧೭, ೨೦೦೪ ೩೮೧ 





ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಯವರ ಕಛೇರಿ, ಕೋಲಾರ ಉಪ ವಿಭಾಗ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ 
ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌:7/2000-01, ದಿನಾಂಕ: 8ನೇ ಜೂನ್‌ 2004 

1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಸಂಖ್ಯೆ: 17 ರಲ್ಲಿ ತಿದ್ದುಪಡಿ ಮಾಡಲಾದ ಭೂ ಸ್ವಾಧೀನ ಕಾಯ್ದೆ 1894ರ ಕೇಂದ್ರ 
ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (2ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಂದರೆ ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು, ನರಸಾಪುರ ಹೋಬಳಿ, ಬೆಳ್ಳೂರು ಗ್ರಾಮದ ಸ.ನಂ. 119/2 ಮತ್ತು ವೇಮಗಲ್‌ 
ಹೋಬಳಿ ತೋರಣಕಂಬದಹಳ್ಳಿ ಗ್ರಾಮದ ಸ.ನಂ.4 ರಲ್ಲಿ ಒಟ್ಟು 0-11 ಎಕರೆ ಹೆಚ್ಚುವರಿ ಜಮೀನನ್ನು ನಬಾರ್ಡು ಯೋಜನೆಯಡಿ 
ವೇಮಗಲ್‌-ಗುಟ್ಟಹಳ್ಳಿ ರಸ್ತೆ ಅಭಿವೃದ್ಧಿಗಾಗಿ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಕೋಲಾರ ರವರಿಗೆ 
ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (1)ರ ರೀತ್ಕಾ ವಶಪಡಿಸಿಕೊಳ್ಳಲಾಗಿದೆ 
ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 














ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ 
ಕ್ರ. ಹೋಬಳಿ ಗ್ರಾಮ ಸ.ನಂ. ವಿಸ್ತೀರ್ಣ ತರಹೆ ಆಕಾರ ವಶಪಡಿಸಿಕೊಂಡ 
ಸಂ. ಎ.ಗುಂ. ದಿನಾಂಕ 
1 ನರಸಾಪುರ ಬೆಳ್ಳೂರು 119/2 0-03 ತರಿ 0-20 20.2.2004 
2 | ವೇಮಗಲ್‌ ತೋರಣಕಂಬದಹಳ್ಳಿ 14 0-08 ಖುಷ್ಕಿ 0-32 20.2.2004 
ಒಟ್ಟು| 0-11 
































ಒಟ್ಟು 0-11 (ಹನ್ನೊಂದು) ಎಕರೆ ಮಾತ್ರ 
ಸಹಾಯಕ ಕಮೀಷನರ್‌, ಕೋಲಾರ ಉಪ ವಿಭಾಗ, ಕೋಲಾರ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 48(1)ರ ರದ್ದಿಯಾತಿ 
ಅಧಿಸೂಚನೆ ಸೇರ್ಪಡೆ 
ನಂ: ಎಲ್‌ಎಕ್ಕೂರ್ಲೆಲ್ಲೆ:ಸಿಆರ್‌':134:2002-03, ದಿನಾಂಕ: 1ನೇ ಜೂನ್‌ 2004 


"ಲವ 
ಈ ಕಛೇರಿ ಅಧಿಸೂಚನೆ ನಂ. ಎಲ್‌ಎಕ್ಯೂ:ರೈಲ್ವೆ:ಸಿಆರ್‌.134:2002-03, ರಾಜ್ಯಪತ್ರದಲ್ಲಿ ದಿನಾಂಕ: 18.12.2003, ಭಾಗ-6, 
ಪುಟ ಸಂಖ್ಯೆ: 548 ರಿಂದ 549 ವರೆಗೆ ಭೂಸ್ವಾಧೀನ ಕಲಂ 48(1)ರ ರದ್ದಿಯಾತಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ. ಸರ್ವೆ 
ನಂಬರ್‌ 514 ರಲ್ಲಿ ವಿಸ್ತೀರ್ಣ 0.08 ಸೆಂಟ್ಸ್‌ ಸಹ ಜೆ.ಎಂ.ಸಿ. ಪ್ರಕಾರ ಕಡಿಮೆಯಾಗಿದ್ದು, ಸದರಿ ಅಧಿಸೂಚನೆಯಲ್ಲಿ 


ಸೇರ್ಪಡೆಯಾಗಬೇಕಾಗಿತ್ತು. ಕೈತಪ್ಪಿನಿಂದ ಬಿಟ್ಟು ಹೋಗಿರುತ್ತದೆ. ಕಾರಣ ಸದರಿ ಜಮೀನಿನ ಈ ಕೆಳಗಿನಂತೆ ಸೇರ್ಪಡೆ ಮಾಡಿ 





























ಅಧಿಸೂಚಿಸಿದೆ. 
ಜಿಲ್ಲೆ: ದಾವಣಗೆರೆ, ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಹರಪನಹಳ್ಳಿ, ಗ್ರಾಮ: ಹರಪನಹಳ್ಳಿ 
ಜಂಟಿ ತನಿಖೆಯಲ್ಲಿ (ಜೆಎಂಸಿ) 4(1)ರ ಅಧಿಸೂಚನೆ ಮತ್ತು 
ದಿನಾಂಕ: 17.2.2003 ರಲ್ಲಿನ 4(1) ಅಧಿಸೂಚನೆಯಲ್ಲಿರುವಂತೆ ತ್ನ ಡ್‌ 
i ಕ್ಕ ಯ ಪ್ರಕಾರ ವಿಸ್ತೀರ್ಣ ಜಂಟಿ ಮೋಜಣಿಯಲ್ಲಿನ 
ಸರ್ವೆ ವಿಸೀರ್ಣ ವ್ಯತ್ಯಾಸವನ್ನು ಕಡಿಮೆಗೊಳಿಸಿದ 
ಕ್ರ.ಸಂ. | ಕ್ರ.ಸಂ. ಇ ಆಕಾರ | ಸರ್ವೆ ನಂಬರ್‌ | ವಿಸ್ತೀರ್ಣ 
ನಂಬರ್‌ ಎ.ಸೆಂ. ತ ಕ್ಷೇತ್ರ 
1 2 3 4 5 6 7 8 
1 ರಿಂದ 
| XXX XXX XXX XXX XXX XXX XXX 
23 24 514 4.00 2.40 514 3.92 0.08 
ಒಟ್ಟು 5.02 1/4 























ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೭, ೨೦೦೪ 




















ಭಾಗ - ೬ 
ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ತಿದ್ದುಪಡಿ ಅಧಿಸೂಚನೆ ನಂ: ಎಲ್‌ಎಕ್ಯೂ:ಕೊರೈಲ್ವೆ:ಸಿಆರ್‌:134:2002-03, ದಿನಾಂಕ: 1ನೇ ಜೂನ್‌ 2004 
ಸಾರ್ವಜನಿಕ ಉದ್ದೇಶಕ್ಕಾಗಿ, ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಮಾರ್ಗದ ನಿರ್ಮಾಣಕ್ಕಾಗಿ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕು, ಹರಪನಹಳ್ಳಿ ಗ್ರಾಮದ ಸರ್ವೆ ನಂಬರ್‌ 
531ಸಿ:3, 505:ಎ ಪೈಕಿ ಹಾಗೂ 604:2ಕ್ಕೆ ಸಂಬಂಧಿಸಿದಂತೆ ಕಲಂ 41)ರ ಅಧಿಸೂಚನೆ ನಂ. ಎಲ್‌ಎಕ್ಕೂ:ಕೊಹರೈಲ್ವೆ:ಸಿಆರ್‌-134:2002-03, ದಿನಾಂಕ: 2.1.2004 ಕರ್ನಾಟಕ ರಾಜ್ಯ ಪತ್ರ ದಿನಾಂಕ: 
22.1.2004 ರಂದು ಪುಟ ಸಂಖ್ಯೆ 22 ರಿಂದ 24 ರವರೆಗೆ ಪ್ರಕಟವಾಗಿದ್ದು ಕ್ರಮ ಸಂಖ್ಯೆ: 13, 15, 18 ರಲ್ಲಿ ಘೋಷಣೆ ಆಗಿರುವುದನ್ನು ಈ ಕೆಳಗೆ ಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 
ಅನುಸೂಚಿ 
ಜಿಲ್ಲೆ: ದಾವಣಗೆರೆ, ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಹರಪನಹಳ್ಳಿ, ಗ್ರಾಮ: ಹರಪನಹಳ್ಳಿ 
ಗೆ ದಿನಾಂಕ: 2.1.2004ರ ಕಲಂ 4(1)ರ ಅಧಿಸೂಚನೆಯಲ್ಲಿ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ ಖಾತೆದಾರರ ಹೆಸರು ಬ ವ ಜಂ ಖಾತೆದಾರರ ಹೆಸರು ಸ ವಿಸ್ತೀರ್ಣ 
ಸಂ. ನಂಬರ್‌ ವಿಸ್ತೀರ್ಣ ಸಂ. ನಂಬರ್‌ ವ್ಯ 
1 2 3 4 5 6 7 8 9 
1 |13 | 1) ಸಾಲ್ಟ್‌ ಚಮನ್‌ಸಾಬ್‌ 505:ಎ 0.14 13 | 1) ಸಾಲ್ಟ್‌ ಚಮನ್‌ಸಾಬ್‌ ಬಿನ್‌ ಅಬ್ದುಲ್‌ಸಾಬ್‌, ಅರೇನಹಳ್ಳಿ 505:ಎ ಪೈಕಿ 0.14 
ಬಿನ್‌ ಅಬ್ದುಲ್‌ಸಾಬ್‌, ಅರೇನಹಳ್ಳಿ ಪೈಕಿ 2 ಹರಪನಹಳ್ಳಿ ಬಸವರಾಜ ಮೈನರ್‌ ಗಾರ್ಡಿಯನ್‌, 
ತಾಯಿ ದುರುಗವ್ವ. 
2 | 15 | 1) ಹರಿಜನ ಕೆಂಚಪ್ಪ ಬಿನ್‌ ನಾಗಪ್ಪ 53:ಸಿ:3 0.00 34 | 15 | 1) ಹರಿಜನ ಕೆಂಚಪ್ಪ ಬಿನ್‌ ನಾಗಪ್ಪ, ಹರಪನಹಳ್ಳಿ. 531ಸಿ:3 0.00 3/4 


2 ಗೋಣಿಪ್ಪ ಬಿನ್‌ ನಾಗಪ್ಪ, ಹರಪನಹಳ್ಳಿ. 
3) ಉಚ್ಚಂಗೆಪ್ಪ ಬಿನ್‌ ನಾಗಪ್ಪ, ಹರಪನಹಳ್ಳಿ. 
3 | 18 | 1) ಜಿ.ಎಂ. ಚಂದ್ರಧರ 604:ಎ:2 0.02 1/2 18 
ಬಿನ್‌ ಲೇಟ್‌ ಜಿ.ಎಂ. ರಾಜಶೇಖರಯ್ಯ. 
2) ಜಿ.ಎಂ. ಚನ್ನವೀರಸ್ವಾಮಿ 
ಬಿನ್‌ ಲೇಟ್‌ ಜಿ.ಎಂ. ರಾಜಶೇಖರಯ್ಯ. 


ಒಟ್ಟು 0.89 1/4 


2) ಗೋಣಿಪ್ಪ ಬಿನ್‌ ನಾಗಪ್ಪ. 
3) ಉಚ್ಚಂಗೆಪ್ಪ ಬಿನ್‌ ನಾಗಪ್ಪ, ಹರಪನಹಳ್ಳಿ. 
1) ಟಿ.ಎಂ. ಚಂದ್ರಧರ ಬಿನ್‌ ಲೇಟ್‌ ಟಿ.ಎಂ. ರಾಜಶೇಖರಯ್ಯ. 604:ಎ:2 0.002 1/2 
2) ಟಿ.ಎಂ. ಚನ್ನವೀರಸ್ವಾಮಿ 

ಬಿನ್‌ ಲೇಟ್‌ ಟಿ.ಎಂ. ರಾಜಶೇಖರಯ್ಯ. 






































ಒಟ್ಟು 0.81 14 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 4(1)ನೇ ಪ್ರಕರಣದ ಮೇರೆಗೆ 
ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:42001-02, ದಿನಾಂಕ: 22ನೇ ಮೇ 2004 


ಈ ಮುಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ವಿಜಯಪುರ ಪಟ್ಟಣದ ಒಳಚರಂಡಿ ಯೋಜನೆಗೆ ಬೇಕಾಗಿರುವ ನೈರ್ಮಲ್ಯೀಕರಣ ಘಟಕ 
ಸ್ಥಾಪಿಸುವ ಉದ್ದೇಶಕ್ಕಾಗಿ ಬೇಕಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಬೇಕಾಗಿರುವುದರಿಂದ, 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೭, ೨೦೦೪ ೩೮೩ 





ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ) ನೇ ಅಧಿನಿಯಮ 4ನೇ ಪ್ರಕರಣದ (1ನೇ ಉಪಪ್ರಕರಣದ 
ಪ್ರಕಾರ ಜಮೀನಿನ ಮೇಲೆ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ತಿಳುವಳಿಕೆ ನೀಡುವುದೇನೆಂದರೆ ಅಧಿನಿಯಮ 4(2)ರ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಂದ ಉಪವಿಭಾಗಾಧಿಕಾರಿಗಳು, 
ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕಾರ್ಯನಿರ್ವಹಿಸಲು ಈ ಮೂಲಕ ಅಧಿಕಾರ ನೀಡಲಾಗಿದೆ. 

ಸದರೀ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು, 
ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. 

ಸದರೀ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವನೇ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ 
ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾಗಿರುವ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ 
ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರೀ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇನ್ನಾವುದೇ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಾಗಲೀ ಯಾರೂ ಅಡಚಣೆಯನ್ನುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರೀ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಸದರೀ 
ಜಮೀನಿನ ವಿಲೇವಾರಿ ಮಾರಾಟ, ಗುತ್ತಿಗೆ, ಅಡಮಾನೆ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಯನ್ನು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರೀ ಜಮೀನಿನ ಅಂತಹ ಭಾಗಗಳಿಗೆ ಭೂ ಸ್ವಾಧೀನ ಕಾಯ್ದೆ 24ನೇ ಪ್ರಕರಣ 
7ನೇ ಖಂಡದ ಮೇರೆಗೆ ಪರಿಹಾರ ಕೊಡಲು ಪರಿಗಣಿಸಲಾಗುವುದಿಲ್ಲ. 

ಭೂ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ದೇವನಹಳ್ಳಿ ಹೋಬಳಿ: ವಿಜಯಪುರ ಗ್ರಾಮ: ಹಾರ್ಡಿಪುರ 
ಕ್ರಮ ಚಡ ee ೫ 'ಎವರ 
ಹ” ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸರ್ವೆ ನಂ. ತರಹೆ 
ಸ್ಯ ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ Ko War 
ಚ ಷೆ ko ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
1 ಅಬ್ದುಲ್‌ ಅಜೀಂಸಾಬ್‌ | ಅಬ್ದುಲ್‌ ಅಜೀಂಸಾಬ್‌ 28/3 ಭಾಗಾಯ್ತು | ಸ.ನಂ. ಸ.ನಂ. ರಸ್ತೆ ಸರ್ಕಾರಿ ಕಾಲುವೆ (ಹಾಲಿ 2.34 18-47 
ಬಿನ್‌ ಉಸ್ಕಾನ್‌ ಸಾಬ್‌ | ಬಿನ್‌ ಉಸ್ಮಾನ್‌ ಸಾಬ್‌ 28/4 28/2 ವಿಜಯಪುರ ಟೌನ್‌ನಿಂದ ಹರಿದು 0-02 
ಬರುವ ಕೊಳಚೆ ನೀರಿನ ಚರಂಡಿ) (ಖರಾಬು) 

ಪಿ.ಆರ್‌. 151 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಆರ್ಜನೆ ಅಧಿನಿಯಮದ ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ನಂ: ಆರ್‌(1)ಎಲ್‌ಎಕ್ಯೂ:ಎಸ್‌ಆರ್‌:2/2004-05, ದಿನಾಂಕ: 31ನೇ ಮೇ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು, ಕಟ್ಟಡಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ವರಾಹಿ ಜಲವಿದ್ಯುತ್‌ ಯೋಜನೆಯ ಬಗ್ಗೆ ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ದ (1)ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4()ನೇ ಪ್ರಕರಣದ ಮೂಲಕ ಪ್ರದತ್ತವಾದ 


೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೭, ೨೦೦೪ ಭಾಗ - ೬ 





ಅಧಿಕಾರವನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿ ಮತ್ತು ಕಟ್ಟಡಗಳಿಗೆ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತಮ್ಮ ಆಕ್ಷೇಪಣೆಗಳು ಯಾವುದಾದರೂ ಇದ್ದಲ್ಲಿ, ಅವುಗಳನ್ನು ಈ ಪ್ರಕಟಣೆ ಪ್ರಕಟವಾದ 30 ದಿವಸಗಳೊಳಗಾಗಿ ಕರ್ನಾಟಕ 
ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿ ಮತ್ತು ಕಟ್ಟಡಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಅಥವಾ ಅವರ 
ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿ ಮತ್ತು ಕಟ್ಟಡಗಳಲ್ಲಿ ಹಿತಾಸಕ್ತಿಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿ ಮತ್ತು ಕಟ್ಟಡಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ (ಏಳನೇ ಖಂಡದ) 2ನೇ ಉಪ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೇಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಸದರಿ ಭೂಮಿ ಹಾಗೂ ಕಟ್ಟಡಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ 
ಇಡಲಾಗಿದೆ. 
























































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ತೀರ್ಥಹಳ್ಳಿ ಹೋಬಳಿ: ಆಗುಂಬೆ ಗ್ರಾಮ: ಬಿಳುಮನೆ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯವಾದ ಅಂದಾಜು | ಕಂದಾಯ 
ಸಂಖ್ಯೆ ಹೆಸರು ನಂ. ಪೂರ್ವ | ಪಶ್ಚಿಮ ಉತ್ತರ ಸ.ನಂ. ದಕ್ಷಿಣ ವಿಸ್ತೀರ್ಣ 
ಸ.ನಂ. ಸ.ನಂ. ಸ.ನಂ. ಎ.ಗುಂ. 
1 2 3 4 5 6 7 8 9 10 11 
1 ಹೆಚ್‌.ಸಿ. ಡಾಕಪ್ಪಗೌಡ ಬಿನ್‌ ಸ್ವಂತ 79/2 ಖುಷ್ಕಿ 79/3 79/1 11 10 1-27 0-49 
ಚಿನ್ನಪ್ಪಗೌಡ 0-07 ಖರಾಬು 
2 ಹೆಚ್‌.ಸಿ. ಡಾಕಪ್ಪಗೌಡ ಬಿನ್‌ ಸ್ವಂತ 100 ಮನೆ ನಿವೇಶನ 11 11 11 11 0-02 = 
ಚಿನ್ನಪ್ಪಗೌಡ 
2 3 4 5 6 7 8 9 10 11 
3 ಹೆಚ್‌.ಸಿ. ಡಾಕಪ್ಪಗೌಡ ಬಿನ್‌ ಹೆಚ್‌.ಸಿ. 79/3 ಖುಷ್ಕಿ-ಅದರಲ್ಲಿನ ವಾಸದ 79/4 79/4 ಹೆಚ್‌.ಸಿ. 10 0-19 0-28 
ಚಿನ್ನಪ್ಪಗೌಡ, ಹೆಚ್‌.ಸಿ. ಡಾಕಪ್ಪಗೌಡ ಮನೆ, ದನದ ಕೊಟ್ಟಿಗೆ, ರಂಗಪ್ಪಗೌಡರ ಹಿಸ್ಸೆ 
ರಂಗಪ್ಪಗೌಡ ಬಿನ್‌ ಚಿನ್ನಪ್ಪಗೌಡ | ಬಿನ್‌ ಚಿನ್ನಪ್ಪಗೌಡ ಸ್ಟೋರೇಜ್‌ ಟ್ಯಾಂಕ್‌ ವಾಸದ ಮನೆ 
ಷರಾ: 0-38 ಗುಂಟೆಯಲ್ಲಿ ಹೆಚ್‌.ಸಿ. ರಂಗಪ್ಪಗೌಡರ 0-19 ಗುಂಟೆ ಖುಷ್ಕಿ ಮತ್ತು ಅವರ ಹಿಸ್ಸೆ ವಾಸದ ಮನೆ ಹೊರತುಪಡಿಸಿ ಮೇಗರವಳ್ಳಿ ಗ್ರಾಮ ಪಂಚಾಯ್ತಿ ಖಾತೆ ನಂ.13 
ಕಂದಾಯ ರೂ.39-20. 
ಜುಮ್ಲಾ 2-08 ಖುಷ್ಕಿ 0-77 
0-07 ಖರಾಬು 






































ಪಿ.ಆರ್‌. 152 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 





